ಕರ್ನಾಟಕ ವಿಧಾನ ಪರಿಷತ್ತು 


ಸದಸ್ಯರ ಹೆಸರು 


WN 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


588 

ಶ್ರೀ ಕೆ.ಸಿ. ಕೊಂಡಯ್ಯ 

24-09-2020 

ಮಾನ್ಯ ಜಲಸಂಪನ್ಮೂಲ ಸಚಿವರು 


ಪ್ರಶ್ನೆಗಳು 


ಉತ್ತರಗಳು 


ಮೇಕೆದಾಟು 
ಕಳೆದ 


ಯೋಜನೆ 
ಹತ್ತಾರು 
ವರ್ಷಗಳಿಂದ ನೆನೆಗುದಿಗೆ 
ಬಿದ್ದಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ 


ಮೇಕೆದಾಟು ಯೋಜನೆಯನ್ನು ಅನುಷ್ಮಾನಗೊಳಿಸಲು 
ಸರ್ಕಾರವು ಉದ್ದೇಶಿಸಿದ್ದು, ಸದರಿ ಯೋಜನೆಯ ರೂ.೨9೦೦೦.೦೦ 
ಕೋಟಿ ಮೊತ್ತದ ವಿವರವಾದ ಯೋಜನಾ ವರದಿಯನ್ನು 
ತಯಾರಿಸಿ, ಕೇಂದ್ರ ಜಲ ಆಯೋಗದ ಅನುಮೋದನೆ ಕೋರಿ 
ದಿನಾಂಕ:18-01-2019 ರಂದು ಪ್ರಸ್ತಾವನೆ ಸಲ್ಲಿಸಲಾಗಿದೆ. 


ಈ ಯೋಜನೆಯಿಂದ 
ಬೆಂಗಳೂರು ನಗರದ 
ಕುಡಿಯುವ ನೀರಿಗೆ ಹಾಗೂ 
ರೈತರ ವ್ಯವಸಾಯಕ್ಕೆ 
ದೊರೆಯಬಹುದಾದ ನೀರಿನ 
ಪ್ರಮಾಣವೆಷ್ಟು; 


ಸದರಿ ಯೋಜನೆಯಡಿ ಸರ್ವೋಚ್ಞ್‌ ನ್ಯಾಯಾಲಯದಿಂದ 
ಹಂಚಿಕೆಯಾಗಿರುವ 475 ಟ.ಎಂಸಿ Cಂಗsumptive use 
(ಸುಮಾರು 24 ಟಿ.ಎಂ.ಸಿ) ನೀರನ್ನು ಕುಡಿಯುವ ನೀರಿಗಾಗಿ 
ಬೆಂಗಳೂರು ನಗರಕ್ಕೆ ಮಾತ್ರ ಹಂಚಿಕೆ ಮಾಡಲಾಗಿದ್ದು, | 
ನೀರಾವರಿ ಬಳಕೆಗೆ ಯಾವುದೇ ಅವಕಾಶ ಕಲ್ಪಿಸಿರುವುದಿಲ್ಲ. 


ಮುಳುಗಡೆಯಾಗಲಿರುವ 

ಅರಣ್ಯ ಮತ್ತು ಕೃಷಿ 
ಜಮೀನಿನ ವ್ಯಾಪ್ತಿ ಎಷ್ಟು; 
ಯಾವ ಕಾಲಮಿತಿಯೊಳಗೆ 
ಈ ಯೋಜನೆಯನ್ನು 
ಪೂರ್ಣಗೊಳಿಸಲಾಗುವುದು? 


ಪ್ರಸ್ತಾಪಿತ ಯೋಜನೆಗೆ ಒಟ್ಟಾರೆಯಾಗಿ 5252 ಹೆ. ಪ್ರದೇಶ 
ಅವಶ್ಯವಿದ್ದು, ಇದರಲ್ಲಿ 3181 ಹೆ. ವನ್ಯಜೀವಿ ಪ್ರದೇಶ, 1870 ಹೆ. 
ಮೀಸಲು ಅರಣ್ಯ ಪ್ರದೇಶ (ಒಟ್ಟಾರೆ ಅರಣ್ಯ ಪ್ರದೇಶ: 5051 ಹೆ) 
ಹಾಗೂ 201 ಹೆ. ಕಂದಾಯ ಪ್ರದೇಶವಾಗಿರುತ್ತದೆ. 


ಕೇಂದ್ರ ಜಲ ಆಯೋಗದ €WMಸA ಇಂದ ಪ್ರಸ್ತಾವನೆಗೆ ಅಗತ್ಯ 
ಷರಾಗಳನ್ನು ಪಡೆದು ಹಾಗೂ ಕೇಂದ್ರ ಜಲ ಆಯೋಗದ ವಿವಿಧ 
ನಿರ್ದೇಶನಾಲಯಗಳ ತೀರುವಳಿ ಪಡೆಯಬೇಕಿರುತ್ತದೆ. 

ಯೋಜನೆಯಡಿ ಮುಳುಗಡೆಯಾಗಲಿರುವ ಒಟ್ಟಾರೆ 
ಪ್ರದೇಶದಲ್ಲಿ ಶೇಕಡಾ 96 ರಷ್ಟು ಅರಣ್ಯ ಪ್ರದೇಶವಿದ್ದು, 
ಅದರಲ್ಲಿ ಶೇಕಡಾ 63 ರಷ್ಟು ವನ್ಯಜೀವಿ ಅರಣ್ಯ ಪ್ರದೇಶವಿದ್ದು, 
ಈ ಕುರಿತು ಪರಿಸರ ಪ್ರಭಾವದ ಮೌಲ್ಯಮಾಪನ 
(Environmental Impact Assessment ಹಾಗೂ ಪರಿಸರಕ್ಕೆ 
ಉಂಟಾಗಬಹುದಾದ ಪರಿಣಾಮಗಳ ಕುರಿತು Environmental 
Impact Plan ಅಧ್ಯಯನಗಳ ಉಲ್ಲೇಖಾ ನಿಬಂಧನೆಗಳು (Terms 
of Reference) ಪ್ರಸ್ತಾವನೆಯನ್ನು ಭಾರತ ಸರ್ಕಾರದ ಖಂ & 


CC ಗೆ ಸಲ್ಲಿಕೆಯಾಗಿದ್ದು, ಇದಕ್ಕೆ ತೀರುವಳಿ | 
ಪಡೆಯಬೇಕಾಗಿರುತ್ತದೆ. 
ಸದರಿ ಯೋಜನೆಗೆ ಅವ್ಯಶಕವಿರುವ ಶಾಸನಬದ್ದ 
ಅನುಮತಿಗಳನ್ನು ಪಡೆದ ನಂತರ ಅನುಷ್ಠಾನ 
ಗೊಳಿಸಲಾಗುವುದು. oo 
ಸಂಖ್ಯೆ:ಜಸ೦ಇ 121 ಎನ್‌ಬಲ್‌ಬ 2020 
CS 


(ರಮೇಶ್‌ ಲ. ಜಾರಕಿಹೊಳಿ) 
ಜಲಸಂಪನ್ನೂಲ ಸಚಿವರು 


